bn, 


ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ನೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


ಉತ್ತರಿಸುವ ದಿನಾಂಕ 
ಉತ್ತರಿಸುವೆ ಸಚವರು 


: 1365 A 

: ಶ್ರೀ. ಅರವಿಂದ ಕುಮಾರ ಅರಳ 

(ವಿಧಾನ ಸಭೆಯಿಂದ ಚುನಾಲಯುತರಾದವರು) 
; 23.೦9.2೦೦1 

| ಮಾನ್ಯ ಜಲಸಂಪನ್ಯ್ಕೂಲ ಸಚವರು 


ಪ್ರಶ್ನೆ 


ಉತರ 


್ಸಾ 


1 ಕಾರಂಜಾ ಡ್ಯಾಂನೆ ಹಿನ್ನೀರಿನಿಂದ" ರೈತರ ಹೊಲ 


ಗಡ್ದೆಗಳಗೆ ನೀರು ತುಂಜ ಬೆಳಿ 
ಹಾನಿಯಾಗಿರುವುದು 'ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; ಬಂದಿದ್ದಲ್ಲ, ಎಷ್ಟು ಎಕರೆ ಬೆಳೆ 
ಹಾನಿಯಾಗಿದೆ. 


ಎಷ್ಟು`ಎಕರ ರೈತರ ಭೂಮ ಹಾನಿಯಾದ್ದರೆ. 
ರೈತರಿಗೆ ಪರಿಹಾರವನ್ನು ಯಾವಾಗ 
ನೀಡಲಾಗುವುದು; ಈ ಪರ್ಕಾರ 
ತೆಗೆದುಕೊಂಡ ಕ್ರಮವೇನು: 


ಬಗ್ಗೆ 


ಇ) 


ಹಿನ್ನೀರಿನಿಂದ ಎಷ್ಟು ಎಕರೆ `ಕೈತರ್‌ ಭೂಮಿ 
ನೀರು ' ಹೋಗಿ ಬೆಳಕೆ ಹಾನಿಯಾಗುತ್ತಿರುವುದು 
ಹೆಲವು ವರ್ಷಗಳಂದ ಜರುಗುತ್ತಿದ್ದರೂ ಕೊಡ, 
ಪರ್ಕಾರ ° ಈ ಭೂಮಿಗಳನ್ನು 
ಸ್ವಾಧೀನಪಡಿಸಿಕೊಳ್ಳಲು ಏಕೆ ಮುಂದೆ ಬರುತ್ತಿಲ್ಲ? 


ಪರಿಗಣಿಸಲಾಗುವುದು. - 


ಸರ್ಕಾರದ ಗೆಮನಕ್ಕೆ ಬಂದಿರುತ್ತದೆ. 


ಕಾರಂಜಾ ಅಣಿಕಟ್ಟನ ಹಿಸ್ಮೀರಿನಿಂದ ರೈತರ 16,058 
ಎಕರೆ ೦5 ಗುಂಟಿ ಜಮೀನು 
ಮುಳುಗಡೆಯಾಗಿರುತ್ತದೆ. ಇದರಲ್ಲ ಈಗಾಗಲೇ 
15.ರ೭೭ ಎಕರೆ ೭5 ಗುಂಟೆ ಜಮೀನಿಗೆ ಭೂ 
ಪರಿಹಾರವನ್ನು ನೀಡಲಾಗಿದೆ. ಇನ್ನೂ ಬಾಕಿ ಇರುವ 
ಡರ ಎಕರೆ ೭೦ ಗುಂಟೆ ಜಮೀನು. ಭೂಸ್ವಾಧೀನ 
ಪ್ರಕ್ರಿಯೆ ಜಾರಿಯಲ್ಲಿರುತ್ತದೆ. ಮುಳುಗಡೆಯಾದ. ರೈತರ 
ಬೆಳೆಯ ಸರ್ವೆಕ್ಕೆಗೊಂಡು, ಪರಿಹಾರ ನೀಡುವ 
ಕುರಿತು ಪರಿಶೀಲನೆಯಲ್ಲರುತ್ತದೆ. 


ಕಾರಂಜಾ ಯೋಜನೆಯಡಿ ಭೂಸ್ಪಾಧೀನ 
ಮಾಡಿಕೊಂಡಿರುವ ರೈತರ ಜಮೀನಿಗಿಂತ ಅಧಿಕ 
ಜಮೀನು ಭಾದಿತವಾಗುವೆ ಕ್ಷೇತ್ರವನ್ನು ನಿಖರವಾಗಿ 
ಡ್ರೋಣ್‌ ಸರ್ವೆ" ಮುಖಾಂತರ ಸಮೀಕ್ಷೆ 
ಮಾಡಲಾಗುತ್ತಿದ್ದು, ಡ್ರೋಣ್‌ ಸರ್ವೆ ಸಮೀಕ್ಷೆಯ 
ನಂತರ, ವರದಿಯನ್ನು ಪರಿಶೀಲಸಿ, | 


pe 


ಸಂಖ್ಯೆ: ಜಸಂಇ 191 ಎಂಎಲ್‌ಎ 2೦೦1 


(ಗೋವ್ರಂದ್‌ಧರ. po 


ಜಲಸಂಪನ್ಯೂಲ ಸಚವರು. 


